ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ವರ್ಗಾವಣೆ/ನಿಯೋಜನೆಗೊಂಡ ಪಿ.ಡಿ.ಓ ರವರು ಕಾರ್ಯ ವರದಿ ಮಾಡಿಕೊಳ್ಳದೆ ಇರುವ ಬಗ್ಗೆ 
ಶ್ರೀ ರಘುನಾಥ ರಾವ್‌ ಮಲ್ಕಾಪುರೆ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


463(549) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ 6 ತಿಂಗಳಿನಿಂದ ಬೀದರ್‌ ಜಿಲ್ಲೆಯಲ್ಲಿ ಆಡಳಿತಾತ್ಮಕ ಕಾರಣಗಳಿಂದಾಗಿ ವರ್ಗಾವಣೆ ಮತ್ತು 
ನಿಯೋಜನೆಗೊಂಡಿರುವ ಪಿ.ಡಿ.ಓ.ಗಳ ಹೆಸರು ಸಹಿತ ವಿವರಗಳನ್ನು ನೀಡುವುದು; ಈ ಪಿ.ಡಿ.ಓ.ಗಳು 
ವರ್ಗಾವಣೆ/ನಿಯೋಜನೆಗೊಂಡ ಸ್ಥಳದಲ್ಲಿ ಕಾರ್ಯ ವರದಿ ಮಾಡಿಕೊಳ್ಳುವಂತೆ ಹಿರಿಯ ಅಧಿಕಾರಿಗಳ 
ಸೂಚನೆ ಇದ್ದರೂ ಕಾರ್ಯ ವರದಿ ಮಾಡಿಕೂಳದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಅಂತಹ ಎಷ್ಟು ಜನ ಪಿ.ಡಿ.ಓ.ಗಳು ಈವರೆವಿಗೂ ಕಾರ್ಯ ವರದಿ ಮಾಡಿಕೊಂಡಿರುವುದಿಲ್ಲ; 


Om! 


ಇದಕ್ಕೆ ಕಾರಣಗಳೇನು; 


(ಇ) ಈ ಪಿ.ಡಿ.ಓ. ಗಳು ತಮ್ಮ ಸ್ಥಳಕ್ಕೆ ವರ್ಗಾವಣೆ /ನಿಯೋಜನೆಗೊಂಡವರಿಗೆ ಅಧಿಕಾರ ಹಸ್ತಾಂತರಿಸದೆ ಸದರಿ 
ಸ್ಥಳದಲ್ಲಿ ಮುಂದುವರೆದಿರುವುದಲ್ಲದೆ, ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳ 
ಜೊತೆ ಶಾಮೀಲಾಗಿ ಅಕ್ರಮವಾಗಿ ಖಾತೆಯಿಂದ ಹಣ ಡ್ರಾ ಮಾಡಿಕೊಂಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ಗ್ರು್‌ಮ ಪಂಚಾಯಿತಿವಾರು ಸಂಪೂರ್ಣ ವಿವರ ನೀಡುವುದು) 


(ಈ) ಈ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕೈಗೊಂಡಿರುವ ಕ್ರಮಗಳೇನು; ಅವರನ್ನು 
ಅಮಾನತ್ತುಗೊಳಿಸಲಾಗಿದೆಯೇ? 


